KA/ BG-GPO/2515/\WPP-47/2009-2011 






ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ನವೆಂಬರ್‌ ೫, ೨೦೦೯ (ಕಾರ್ತೀಕ ೧೪, ಶಕ ವರ್ಷ ೧೯೩೧) ಸಂಚಿಕೆ ೪೪ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 191 ಆಸೇವ 2009, ಬೆ೦ಗಳೂರು, ದಿನಾಂಕ: 9ನೇ ಅಕ್ಟೋಬರ್‌, 2009. 

ಶ್ರೀ ಸುರೇಶ್‌ ಜಿನ್ಲಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ, ಕೊಪ್ಪಳ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಉಪ ವಿಭಾಗಾಧಿಕಾರಿ, ಗದಗ ಉಪ ವಿಭಾಗ, ಗದಗ ಜಿಲ್ಲೆ-ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಅಧಿಸೂಚನೆ ದಿನಾಂಕ:4.10.09 ಸಂಖ್ಯೆಸಿಆಸುಇ 361 ಎಸ್‌ಎಎಸ್‌ 2009(ಪಿ)ರಲ್ಲಿ ಶ್ರೀ ಎಂ.ಆರ್‌. ರವಿ, ಕೆ.ಎ.ಎಸ್‌ 
(ಕಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಉಪವಿಭಾಗಾಧಿಕಾರಿ, ಗದಗ ಉಪವಿಭಾಗ, ಗದಗ ಜಿಲ್ಲೆ ಹುದ್ದೆಗೆ 
ವರ್ಗಾಯಿಸಿರುವುದನ್ನು ರದ್ದುಪಡಿಸಿ, ಹಾಲಿ ಇರುವ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ, ದೇವದುರ್ಗ 
ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1411 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
OFFICE OF THE DISTRICT AND SESSIONS JUDGE, RAMANAGARA, 
NOTIFICATION 
ADM/15/2009, Ramanagara, Dated: {2 October, 2009 
Sri V.M. Shankar, Chief Administrative Officer, District and Sessions Court, Ramanagara is 
granted 5 days earned leave from 5.10.2009 to 9.10.2009 with permission to avail general holidays on 4" 
11" & 12" October 2009 (BDI). 
Smt Jwalanamma is placed incharge of the post of Chief Administrative Officer of this office 
during the above period. 
P.R. 1412 C.G. HUNGUND 


District and Sessions Judge, Ramanagara 
(೭೯೩) 


೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 58 ಎಟಿಎಸ್‌ 2009, ಬೆ೦ಗಳೂರು, ದಿನಾಂಕ: 9ನೇ ಅಕ್ಟೋಬರ್‌, 2009. 

ಶ್ರೀ ಪ್ರಭಾಕರ ದೇಶಪಾಂಡೆ, ತಹಶೀಲ್ದಾರ್‌ (ಪ್ರಸ್ತುತ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 58 ಎಟಎಸ್‌ 2009 
ದಿ:7.10.2009ರನ್ವಯ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿ ಕಛೇರಿ, ಚಿಕ್ಕಮಗಳೂರು ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವ) ಇವರನ್ನು ಸಾರ್ವಜನಿಕ ಹಾಗು ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇಲ್ಲಿಗೆ ಶ್ರೀ ಜಿ.ಎನ್‌. ಬಸವರಾಜ್‌ ಇವರ 
ಸ್ಥಳಕ್ಕೆ ವರ್ಗಾಯಿಸಿ ಆದೇಶಿಸಲಾಗಿದೆ. 

ಮೇಲ್ಕಂಡ ತಹಶೀಲ್ದಾರರು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ, ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊ೦ಡ ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ 
ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1413 ಎಸ್‌.ಬಿ. ಸಸಾಲಟ್ಟಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಕಂಇ 27 ಎಂವಿಎಸ್‌ 2009, ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್‌, 2009. 
ದಿನಾಂಕ:15.12.1994 ರಂದು ಪ್ರಕಟಿಸಿದ ಸರ್ಕಾರದ ಅಧಿಸೂಚನೆ ಸಂಖ್ಯೆಕಂಇ 77 ಬಿ.ಎಸ್‌.ಓ. 1991ರ 
ಪ್ರಸ್ತಾವನೆಯ ಕ್ರಮ ಸಂಖ್ಯೆ-5ರಲ್ಲಿರುವ ಶ್ರೀ ರಾಜು ರವರ ಹೆಸರಿನ ಮುಂದೆ ನಮೂದಿಸಲಾಗಿರುವ ವಾಹನ ಚಾಲಕ 
ಎಂಬುದರ ಬದಲಾಗಿ ಗ್ರೂಪ್‌ ಡಿ ನೌಕರರು ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1414 ಆರ್‌. ಲೀಲಾವತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 177 ಆಸೇವ 2009, ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್‌, 2009. 
ಈ ಕೆಳಕಂಡ ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ಮಠ್‌ ಮಲ್ಲಿಕಾರ್ಜುನ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಆಯ್ಕೆ ಶ್ರೇಣಿ, ದಂಡಾಧಿಕಾರಿಗಳು, ಗುಲ್ಬರ್ಗಾ-ಖಾಲಿ ಹುದ್ದೆಗೆ 


ರಿಜಿಸ್ಟಾರ್‌ (ಮೌಲ್ಯಮಾಪನ), ಗುಲ್ಬರ್ಗಾ 
ವಿಶ್ವವಿದ್ಯಾಲಯ, ಗುಲರ್ಗಾ 








2 ಡಾ: ಎನ್‌. ಶಿವಶಂಕರ್‌ ಉಪವಿಭಾಗಾಧಿಕಾರಿ, ಮಡಿಕೇರಿ 
ಕಿರಿಯ ಶ್ರೇಣಿ, ಉಪವಿಭಾಗ, ಕೊಡಗು ಜಿಲ್ಲೆ ಹುದ್ದೆಗೆ-ಶ್ರೀ ಅಕ್ರ೦ಪಾಷ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಇವರ ಸ್ಥಾನದಲ್ಲಿ 
ಬಿ.ಎಂ.ಆರ್‌.ಸಿ.ಎಲ್‌. ಬೆ೦ಗಳೂರು 

3 ಅಕ್ರಂಪಾಷ, ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, 


ಕಿರಿಯ ಶ್ರೇಣಿ , ಉಪವಿಭಾಗಾಧಿಕಾರಿ, ಮಡಿಕೇರಿ | ಚಿಕ್ಕಬಳ್ಳಾಪುರ-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಉಪವಿಭಾಗ, ಕೊಡಗು ಜಿಲ್ಲೆ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ತೆ ನೀಡಿದೆ. 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ೭೯೫ 














ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
4 ಎನ್‌.ಆರ್‌. ನಾಗರಾಜು ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕಿರಿಯ ಶ್ರೇಣಿ, ಬಿ.ಎಂ.ಆರ್‌.ಸಿ.ಎಲ್‌. ಬೆ೦ಗಳೂರು ಹುದ್ದೆಗೆ- 
ನೇಮಕಾತಿ ನಿರೀಕ್ಷಣೆಯಲ್ಲಿ ಡಾ:ಎನ್‌. ಶಿವಶ೦ಕರ್‌ ಇವರ ಸ್ಥಾನದಲ್ಲಿ. ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧ ಇಲಾಖೆಯ ವಶಕ್ಕೆ 
ನೀಡಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1415 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
FOREST, ECOLOGY & ENVIRONMENT SECRETARIAT 
NOTIFICATION No. FEE 257 FWL 2007 (೧), Bangalore, Dated: 14" October, 2009 
Sri Anil Kumble, Ex-National Sportsman, No. 4040, 28" Cross, 17" Main, Banashankari 275 
Stage, Bangalore-560 070 is appointed as Vice Chair Person to the State Board for Wildlife in place of Sri 
Ananth Hegde Ashisar with immediate effect and until further orders. 
By Order and in the name of the Governor of Karnataka, 
H.M. MALLIKARJUNASWAMY 
P.R. 1416 Under Secretary to Government, 
Forest, Ecology & Environment Department 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 58 ಎಟಿಎಸ್‌ 2009, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌, 2009. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ/ಸ್ಥಳ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ 
ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ ಸ್ಥಳಗಳಿಗೆ ಸ ಸಾರ್ವಜನಿಕ ಮತ್ತು ಆಡಳಿತ ಹಿತದ ೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 




















ಕ್ರಸಂ. ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ನಿರ್ವಹಿಸುತ್ತಿರುವ" ಸ್ಥಳ 
ಶ್ರೀ/ಶ್ರೀಮತಿ 
1 ಎಸ್‌.ಆರ್‌. ಪಾಟೀಲ್‌, (ಸ್ಥಳ ನಿರೀಕ್ಷಣೆಯಲ್ಲಿರುವ) | ತಹಶೀಲ್ದಾರ್‌, ಸೇಡ೦ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ-ಖಾಲಿ 
ಹುದ್ದೆ 
2 | ನಾಗೇಂದ್ರ ಎಫ್‌, ಹೊನ್ನಳ್ಳಿ, ವಿಶೇಷ ತಹಶೀಲ್ದಾರ್‌, | ತಹಶೀಲ್ದಾರ್‌, ಆಳಂದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ-ಖಾಲಿ 
ಕಿತ್ತೂರು ಬೆಳಗಾವಿ ಜಿಲ್ಲೆ ಹುದ್ದೆ 








ಮೇಲ್ಕಂಡ ತಹಶೀಲ್ದಾರರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ನಿಯಂತಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ 
ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1417 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಳ 107 ಹೊಹಪೆಸೆ 2009, ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್‌, 2009. 
ಶ್ರೀ ಎ.ವಿ. ಮರಿಜುನಾಡ್‌ ಪ್ರಸಾದ್‌, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರ ಸ್ಥಳ ನಿಯುಕ್ತಿಗಾಗಿ 
ದಿನಾಂಕ:3.12. 2008 ರಿಂದ 22.3.2009ರ ವರೆಗೆ ಗೃಹ ಇಲಾಖೆಯಲ್ಲಿ ಕಾಯ್ದ ಅವಧಿಯನ್ನು ಕರ್ನಾಟಕ" ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ' ಅವಧಿ” ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ "ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1418 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 411 ಆಸೇಇ 2009, ಬೆ೦ಗಳೂರು, ದಿನಾ೦ಕ: 15ನೇ ಅಕ್ಟೋಬರ್‌, 2009. 
ಈ ಕೆಳಕಂಡ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ಎಂ. ಸಿ. ಸೀತಮ್ಮ ಇವರ ವರ್ಗಾವಣೆಯನ್ನು ರದ್ದುಪಡಿಸಿ, 
ಹಿರಿಯ ಶ್ರೇಣಿ, ಯೋಜನಾ ನಿರ್ದೇಶಕರು, 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ |ಡಿ.ಆರ್‌.ಡಿ.ಎ.ಘಟಕ, ದಕ್ಷಿಣ ಕನ್ನಡ ಜಿಲ್ಲೆ. 
ದಂಡಾಧಿಕಾರಿಗಳು, ಉಡುಪಿ ಜಿಲ್ಲೆ, ಉಡುಪಿ | ಮಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 





2 | ಈಶ್ವರಪ್ಪ ವಿಶೇಷ ಭೂಸ್ವಾಧೀನಾಧಿಕಾರಿ, ಹಿಪ್ಪರಗಿ ನೀರಾವರಿ 
ಕಿರಿಯ ಶ್ರೇಣಿ ಯೋಜನೆ, ಅಥಣಿ, ಬೆಳಗಾ೦ ಜಿಲ್ಲೆ-ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೇಮಿಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1419 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 340 ಆಸೇಇ 2009, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2009. 
ಶ್ರೀ ಟಿ.ಪಿ. ಮುನಿನಾರಾಯಣಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ವಿಶೇಷಾಧಿಕಾರಿ, ಕುಮಾರ ಕೃಪ 
ಅತಿಥಿಗೃಹ, ಬೆಂಗಳೂರು ಇವರಿಗೆ ದಿನಾಂಕ:16.10.2009ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕ.ನಾ.ಸೇ. ನಿಯಮಾವಳಿಯ 
ನಿಯಮ 285(1)(ಎ) ರಡಿ ಸ್ವ ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1420 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 194 ಆಸೇವ 2009, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌, 2009. 
ಶ್ರೀ ಎಂ.ಆರ್‌. ರಾಮಣ್ಣ, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಕುಲಸಚಿವರು (ಮೌಲ್ಯಮಾಪನ), 
ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು ಜಿಲ್ಲೆ. 

ಚಿಕ್ಕಮಗಳೂರು-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1421 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 190 SFP 2009, Bangalore, Dated: 21° October, 2009 
Sri Kanwerpal IFS (KN-79), Chief Conservator of Forests & Secretary to Government 
(Environment), Forest, Ecology and Environment Department, Bangalore is promoted to officiate in the 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ೭೯೭ 





grade of Additional Principal Chief Conservator of Forests carrying the Above Super Time Scale of IFS 
viz., pay Band-4 Rs. 37400-67000 Plus Grade Pay of Rs .12000/- with immediate effect and he is posted 
until further orders as Special Secretary to Government (Environment) Forest, Ecology & Environment 
Department, Bangalore in the upgraded post. 

Sri V. Rangaswamy, IFS (KN-83) Chief Conservator of Forests, waiting for posting is posted with 
immediate effect and until further orders as Chief Conservator of Forests (Personnel), Bangalore vice Sri 
K.S. Saibaba, IFS transferred. 

Sri K.S. Saibaba, IFS (KN-84), Chief Conservator of Forests (Personnel) Bangalore is transferred 
and his services are placed at the disposal of Forests, Ecology & Environment Department until further 
orders for being posted as Chief Conservator of Forests & Chief Executive Officer, Karnataka Lake 
Development Authority, Bangalore in the downgraded post in the vacancy caused due to transfer of Sri 
C.S. Vedant, IFS. 

Sri P. Premkumar, IFS (KN-84), Chief Conservator of Forests, waiting for posting is posted with 
immediate effect and until further orders as Chief Conservator of Forests & Field Director (Project Tiger), 
Shimoga in the newly created ex-cadre post. 

Smt Madhu Sharma, IFS (KN-86), Conservator of Forests, waiting for posting is posted with 
immediate effect and until further orders as Conservator of Forests (Forest Conservation), Bangalore in 
the newly created ex-cadre post. 

By Order and in the name of the Governor of Karnataka, 
ASHOK P. ATRE 
P.R. 1422 Under Secretary to Government, 
Department of Personnel and Administrative Reforms (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ ಸಂಖ್ಯೆ: ಸಿಆಸುಇ 866 ಸಅಸೇ 2008, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2009. 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 866 ಸಅಸೇ 2008, ದಿನಾಂಕ:27.12.2008 ರಲ್ಲಿ ನೇಮಕ ಮಾಡಲಾದ ಶ್ರೀ 
ಅಜಿತ್‌ ದೋವಲ್‌, ನಿವೃತ್ತ ನಿರ್ದೇಶಕರು, ಇಂಟೆಲಿಜೆನ್ಸಿ ಬ್ಯೂರೋ ಇವರ ಹುದ್ದೆಯನ್ನು “ಮಾನ್ಯ ಮುಖ್ಯಮಂತ್ರಿಯವರ 

ಸಲಹೆಗಾರರ” ಎಂಬುದರ ಬದಲಾಗಿ “ಮಾನ್ಯ ಮುಖ್ಯಮಂತ್ರಿಯವರ ಭದ್ರತಾ ಸಲಹೆಗಾರರು” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು 'ಅವರ ಹೆಸರಿನಲ್ಲಿ 
ಪಿ.ಆರ್‌. 1423 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 505 ಸಅಸೇ 2009, ಬೆ೦ಗಳೂರು, ದಿನಾಂಕ: 20ನೇ ಅಕ್ಟೋಬರ್‌, 2009. 

ಅಧಿಸೂಚನೆ ಸಂಖ್ಯೆ: ಅಪಜೀ 199 ಅಪಸೇ 2009, ದಿನಾಂಕ:29.9.2009 ಹಾಗೂ ತಿದ್ದುಪಡಿ ಆದೇಶ 
ದಿನಾಂಕ:13.10.2009ರಲ್ಲಿ ಶ್ರೀ ಕೆ.ಬಿ. ಮಂಜುನಾಥ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಅರಣ್ಯ, ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆಯ ತಾಂತ್ರಿಕ ಕೋಶದಲ್ಲಿ ಖಾಲಿ ಇರುವ ವೆ ಜಾನಾಧಿಕಾರ ಹುದ್ದೆಗೆ ಮನು ಕಗ ಅಧಿಕಾರಿಯ 
ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರನ್ವಯ ಶ್ರೀ ಕೆ.ಬಿ. ಮಂಜುನಾಥ್‌. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ತಕ್ಷಣದಿ೦ದ ಜಾರಿಗೆ ಡುತ ಹಾಗೂ ಮುಂದನ ಆದೇಶದವರೆಗೆ ಅರಣ್ಯ, 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ತಾಂತ್ರಿಕ ಕೋಶದಲ್ಲಿ ಖಾಲಿ ಇರುವ ವೈಜ್ಞಾನಾಧಿಕಾರಿ ಹುದ್ದೆಗೆ 
ಮರುಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1424 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR866 SGO 2009, Bangalore, Dated: 15% October, 2009 
In notification No., DPAR 866 SGO 2008, dated:27.12.2008 regarding appointment of Sri Ajit 
Doval, Retired Director, Intelligence Bureau the post shall be read as “Security Adviser to Hon'ble Chief 
Minister” instead of “Adviser to Hon'ble Chief Minister” 
By Order and in the name of the Governor of Karnataka, 
M.S. SHIVARAM 
P.R. 1425 Under Secretary to Government, 
Department of Personnel and Administrative Reforms (Services-3) 
SOCIAL WELFARE SECRETARIAT 
NOTIFICATION 
No. SWD 293 BET 2004, Bangalore, Dated: 16% October, 2009 
The services of Sri A. Sathyanarayana, Assistant Director, Ministry of Social Justice & 
Empowerment who is at present working on deputation basis as Project Co-ordinator & ITDP, 
Chikkamagalur District, Tribal Welfare Department, Government of Karnataka, are repatriated to his 
parent department viz., Social Justice and Empowerment Department, Government of India, New Delhi, 
with immediate effect. (without prejudice to the Departmental Enquiry already initiated against him) 
He is directed to report for duty immediately before the Social Justice and Empowerment 
Department, Government of India, New Delhi for further postings. 
By Order and in the name of the Governor of Karnataka, 
S. LOKANATHA RAO 
P.R. 1426 Under Secretary to Government, 
Social Welfare Department 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಂಇ 58 ಎಟಿಎಸ್‌ 2009(ಪಿ), ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌, 2009. 
ಸರ್ಕಾರದ ವರ್ಗಾವಣೆ ಅಧಿಸೂಚನೆ ಸಂಖ್ಯೆ:ಕಂಇ 58 ಎಟಿಎಸ್‌ 2009, ದಿನಾಂಕ:26.9.2009ರಲ್ಲಿನ ಕ್ರಸಂ. (9) 
ಮತ್ತು (10)ರಲ್ಲಿ “ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ಜಿಲ್ಲೆ” ಬದಲಾಗಿ “ಪುರಸಭಾ 
ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ಜಿಲ್ಲೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1427 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ 27 ಬನೌಸೇ 2009, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌, 2009. 
ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಹುದ್ದೆಯಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಎ.ಎಸ್‌. ಸುಜನ್‌ಚ೦ದ್ರರಾವ್‌, ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಇವರಿಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌ ಹುದ್ದೆಗೆ ರೂ. 14050-350-14400-400- 
16800-450-19500-525-22650-600-25050 ರ ವೇತನ ಶ್ರೇಣಿಯಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಬಂದರು ಹಾಗೂ 


ಭಾಗ - 


ಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ 


ರ೯೯ 





ಮೀನುಗಾರಿಕೆ ಉಪವಿಭಾಗ, ಮ೦ಗಳೂರು ಇಲ್ಲಿಗೆ ಶ್ರೀ ಪಿ. 


ಜಗದೀಶ್‌, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಇವರ 


ವರ್ಗಾವಣೆಯಿಂದ ತೆರವಾಗಿರುವ ಸ್ಥಾನಕ್ಕೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1428 


ಜಿ. ಸಿದ್ದಗಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


(ಸೇವೆಗಳು-ಸಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 318 ಹೊಸಿಪ 2009, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2009. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) 
ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32 ರಡಿಯಲ್ಲಿ ವೇತನ ಶ್ರೇಣಿ 18150-26925ಯ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ಐಪಿಎಸ್‌) ಹುದ್ದೆಯ ಸ್ಪತಂತ್ರ ಪ್ರಭಾರದಲ್ಲಿರಿಸಿ, ಅವರುಗಳ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 















































ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕ್ರ. | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

ಸಂ. ಶ್ರೀಯುತರು 

1 |ವಿ.ಎಸ್‌. ಸಾರಿಕಾರ್‌ ಎಸ್‌.ಪಿ. ಡಿ.ಸಿ.ಆರ್‌.ಇ. ದಾವಣಗೆರೆ ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ಹಾವೇರಿ ಉಪ ವಿಭಾಗ 

2 (ಹೆಚ್‌.ಟಿ. ಕೃಷ್ಣಪ್ಪ ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ 

3 (ಬಿ.ಟಿ. ಚವ್ಹಾಣ್‌ ಎಸ್‌.ಪಿ. ಆಂತರಿಕ ಭದ್ರತೆ-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ ರಾಜ್ಯ ಆಂತರಿಕ ಭದ್ರತೆ 

4 | ಎನ್‌. ಕೃಷ್ಣಪ್ಪ ಎಸ್‌.ಪಿ. ಆ೦ತರಿಕ ಭದ್ರತೆ-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ 

5 (ಕೆ.ಹೆಚ್‌. ಚಂದ್ರಶೇಖರ್‌ ಎಸ್‌.ಪಿ. ಎ.ಡಿ.ಎಸ್‌. ಬಳ್ಳಾರಿ-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ 

6 |ಬಿ. ಪರಮೇಶ್ವರಪ್ಪ ಎಸ್‌.ಪಿ. ಕರ್ನಾಟಕ ಲೋಕಾಯುಕ್ತ ಇಲ್ಲಿನ ಖಾಲಿ 
ಡಿವೈ.ಎಸ್‌.ಪಿ ಕರ್ನಾಟಕ ಲೋಕಾಯುಕ್ತ ಹುದ್ದೆಗೆ ನಿಯೋಜಿಸಲಾಗಿದೆ. 

7 (ಕೆ. ರವೀಂದ್ರ ಪ್ರಸಾದ್‌ ಎಸ್‌.ಪಿ .ಆ೦ತರಿಕ ಭದ್ರತೆ-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ರಾಜ್ಯ ಆಂತರಿಕ ಭದ್ರತೆ 

8 | ಎಸ್‌.ಎಫ್‌. ಕಂಬಾರ್‌ ಎಸ್‌.ಪಿ. ಡಿ.ಸಿ.ಆರ್‌.ಇ. ಗುಲ್ಬರ್ಗಾ ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ಕರ್ನಾಟಕ ಲೋಕಾಯುಕ್ತ 

9 (ಎ.ಬಿ. ಸುಧಾಕರ್‌ ಎಸ್‌.ಪಿ. ಎ.ಟಿ.ಸೆಲ್‌, ಬೆ೦ಗಳೂರು-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. (ಕಾನೂನು) ಪ್ರಧಾನ ಕಛೇರಿ, 
ಬೆಂಗಳೂರು 

10 | ಸಿ.ಜಿ. ಕ್ಯಾತನ್‌ ಪ್ರಾಂಶುಪಾಲರು, ಪಿ.ಟಿ.ಎಸ್‌. 
ಡಿವೈ.ಎಸ್‌.ಪಿ ವಿಕಾಸಸೌಧ ಭದ್ರತೆ, ಬೆಂಗಳೂರು ನಗರ | ಖಾನಾಪುರ (ಶೀ ಎ.ಆರ್‌. ಅಣ್ಣೇಕರ್‌ ರವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆ) 

11 | ಎಂ.ಎಂ. ಮಹದೇವಯ್ಯ ಎಸ್‌.ಪಿ. ಚೆಸ್ಕಾಂ, ಮೈಸೂರು 

ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಚಾಮರಾಜನಗರ (ಹೊಸದಾಗಿ ಸೃಜಿಸಲಾಗಿರುವ ಹುದ್ದೆ) 








೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೨ 




















ಕ. | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂ. ಶ್ರೀಯುತರು 
12 | ಎಸ್‌.ಎಲ್‌. ಉಪಲಾಂಕರ್‌ ಎಸ್‌.ಪಿ. ಎ.ಡಿ.ಎಸ್‌ ಗುಲ್ಬರ್ಗಾ- ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ಸಿ.ಐ.ಡಿ 
13 |ಡಿ. ಧರ್ಮಯ್ಯ ಎಸ್‌.ಪಿ. ವಿ.ವಿ.ಐ.ಪಿ. ಭದ್ರತೆ, ಬೆಂಗಳೂರು-ಖಾಲಿ ಹುದ್ದೆ 
ಡಿವೈ.ಎಸ್‌.ಪಿ. ಸಿ.ಐ.ಡಿ (ಶೀ ಎಂ. ಪ್ರಭಾಕರ್‌ ಇವರ ವರ್ಗಾವಣೆಯನ್ನು 
ರದ್ದುಪಡಿಸಿದೆ) 





ಮೇಲ್ಕಂಡ ಸ್ವತಂತ್ರ ಪ್ರಭಾರ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ:149/2008 
ರಲ್ಲಿ ನೀಡಿರುವ ತೀರ್ಪಿನ ಅನ್ವಯ ಪರಿಷ್ಕರಣೆಗೊಳ್ಳಲಿರುವ ಡಿವೈ.ಎಸ್‌.ಪ (ಸಿವಿಲ್‌) ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ 
ನಿಗಧಿಪಡಿಸಬಹುದಾದ ಜೇಷ್ನತೆಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1429 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ ಸಂಖ್ಯೆ: ಒಇ 318 ಹೊಸಿಪ 2009, ಬೆ೦ಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2009. 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಡಿ.ಎಂ. ಕೃಷ್ಣರಾಜು, ಎಸ್‌.ಪಿ (ಸಿವಿಲ್‌) (ನಾನ್‌ಐಪಿಎಸ್‌) ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿ೦ದ, ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಎಸ್‌.ಪಿ.ಎಸ್‌.ಸಿ.ಆರ್‌.ಬಿ. 
ಬೆ೦ಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1430 ಟಿ.ಎನ್‌. ರವಿಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 200 ಆಸೇವ 2009, ಬೆ೦ಗಳೂರು, ದಿನಾಂಕ: 16ನೇ ಅಕ್ಟೋಬರ್‌, 2009. 
ಶ್ರೀ ಕೆ. ನಾಗರಾಜ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಮುಖ್ಯ ಆಡಳಿತಾಧಿಕಾರಿ, ಕಿದ್ವಾಯಿ ಸ್ಮಾರಕ ಗಂಥಿ 
ಸಂಸ್ಥೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ವಿಶೇಷಾಧಿಕಾರಿ, ಕುಮಾರಕೃಪ ಅತಿಥಿ ಗೃಹ, ಬೆಂಗಳೂರು-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1431 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 198 ಆಸೇವ 2009, ಬೆ೦ಗಳೂರು, ದಿನಾಂಕ: 16ನೇ ಅಕ್ಟೋಬರ್‌, 2009. 

ಶ್ರೀ ವಿ. ಮೋಹನ್‌ಕುಮಾರ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪ ಆಯುಕ್ತರು (ಸಿಬ್ಬಂದಿ ಮತ್ತು 
ತರಬೇತಿ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಉಪ ಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಠಾಚಾರ-ಅ೦ತರ 
ರಾಷ್ಟ್ರೀಯ ವಿಮಾನ ನಿಲ್ದಾಣ), ಬೆ೦ಗಳೂರು ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಶ್ರೀ ಬಿ. ಮನೋಹರ್‌, ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆ, ಹಾಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಶಿಷ್ಠಾಚಾರ-ಅ೦ತರ ರಾಷ್ಟ್ರೀಯ ವಿಮಾನ ನಿಲ್ದಾಣ) ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಿಂಪಡೆಯಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 1432 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


